ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು : ಶ್ರೀ 
ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


382 (556) 


ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


09.03.2020 « 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು. 


10ವರ್ಷ ಸೇವೆ ಸಲ್ಲಿಸಿದ ನೌಕರರ ಜ್ಯೇಷ್ಠತಾ 
ಪಟ್ಟಿ ತಯಾರಿಸಲಾಗಿದೆಯೇ; ಹಾಗಿದ್ದಲ್ಲಿ, 


ಬಡ್ತಿ ನೀಡದಿರಲು ಕಾರಣವೇನು: 
ನೀಡುವುದು) 


(ವಿವರ 


ಈವರೆವಿಗೆ ಅವರುಗಳಿಗೆ ಲೆಕ್ಕಾಧೀಕ್ಷಕರ ಹುದ್ದೆಗೆ |. 


ಕ್ರ 

ಮ ಪಕ್ನೆ ಉತ್ತರ 

ಅ) | ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ |1 ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ 
ಎಸ್‌.ಎ.ಎಸ್‌ ಪರೀಕ್ಷೆ ಉತ್ತೀರ್ಣಗೊಂಡ | ದರ್ಜೆ ಸಹಾಯಕರ ವೃಂದದಲ್ಲಿ ಸೇವೆ ಸಲ್ಲಿಸುತ್ತಿರುವ 
ಪ್ರಥಮ ದರ್ಜೆ ಸಹಾಯಕ ಹುದ್ದೆಯಲ್ಲಿ | ಎಸ್‌.ಎ.ಎಸ್‌ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನೌಕರರ 


ಜ್ಯೇಷ್ಠತಾ ಪಟ್ಟಿಯನ್ನು ಆಯುಕ್ತಾಲಯವಾರು ಈ 
ಕೆಳಕಂಡಂತೆ ಹೊರಡಿಸಲಾಗಿರುತ್ತದೆ: 


ಬೆಂಗಳೂರು ಆಕ್ಷೇಪಣೆಗಳನ್ನು ಸಲ್ಲಿಸಲು 15 

ಆಯುಕ್ತಾಲಯ ದಿನಗಳ ಕಾಲಾವಕಾಶವನ್ನು ನೀಡಿ 
ದಿನಾಂಕ:29,02.2020ರಂದು 
ತಾತ್ಕಾಲಿಕ ಜೇಷ್ಠತಾ" ಪಟ್ಟಿಯನ್ನು 
ಹೊರಡಿಸಲಾಗಿರುತ್ತದೆ. 

|| ಧಾರವಾಡ ಅಪರ | ದಿನಾಂಕ:16.08.2019ರಂದು 

ಆಯುಕ್ತಾಲಯ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 
ಹೊರಡಿಸಲಾಗಿರುತ್ತದೆ. 

| ಕಲಬುರಗಿ ಅಪರ | ದಿನಾಂಕ:07.09.2019ರಂದು 

ಆಯುಕ್ತಾಲಯ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 
ಹೊರಡಿಸಲಾಗಿರುತ್ತದೆ. 


2. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ 


ಬೆಂಗಳೂರು ರವರು ಎಸ್‌.ಎ.ಎಸ್‌ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾದ ಪ್ರಥಮ ದರ್ಜೆ ಸಹಾಯಕರ 
ಹುದ್ದೆಯಿಂದ  ಲೆಕ್ಕಾಧೀಕ್ಷಕರ ಹುದ್ದೆಗೆ ಅಂತಿಮ 


ಜೇಷ್ಠತಾ I ಪಟ್ಟಿಯನ್ನು ಹೊರಡಿಸಿದ 
ಸ್ಥಾನಪನ್ನ ಮುಂಬಡ್ತಿ 
ಕ್ರಮವಹಿಸಲಾಗುವುದು. 


ನಂತರ 
ನೀಡಲು 


¢ 


3: ಅಪರ, ಆಯುಕ್ತರು, ಸಾರ್ವಜನಿಕ ಶಿಕ್ಷಣ 
ಇಲಾಖೆ ಧಾರವಾಡ ವಿಭಾಗದಲ್ಲಿ ಎಸ್‌.ಎ.ಎಸ್‌ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 13 ಪ್ರಥಮ ದರ್ಜೆ 
ಸಹಾಯಕರಿಗೆ ಲೆಕ್ಕಾಧೀಕ್ಷಕರ ವೃಂದಕ್ಕೆ 
ದಿನಾಂಕ:02.08.2018 ರಂದು ಸ್ಥಾನಪನ್ನ ಮುಂಬಡ್ತಿ 
ನೀಡಿರುತ್ತಾರೆ. ಪ್ರಸ್ತುತ 4 ಹುದ್ದೆಗಳಿಗೆ ಮುಂಬಡ್ತಿ 
ನೀಡುವ ಪಕ್ರಿಯೆ ಚಾಲನೆಯಲ್ಲಿದೆ. 


4. ಅಪರ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಕಲಬುರಗಿ ವಿಭಾಗದಲ್ಲಿ ಎಸ್‌.ಎ.ಎಸ್‌ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾದ 10 ಪ್ರಥಮ ದರ್ಜೆ ಸಹಾಯಕರಿಗೆ 
ಲೆಕ್ಕಾಧೀಕ್ಷಕರ ವೃಂದಕ್ಕೆ ದಿನಾಂಕ:16.01.2020 ರಂದು 
ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 


ಆ) | ಬೆಂಗಳೂರು ಆಯುಕ್ತಾಲಯ ವ್ಯಾಪ್ತಿಯಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ ಲೆಕ್ಕಾಧೀಕ್ಷಕರ 
ವಿವರವಾದ ಮಾಹಿತಿ ನೀಡುವುದು; ಎಸ್‌.ಎ.ಡಿ 
ಇಲಾಖೆ ಮತ್ತು ಸಾರ್ವಜನಿಕ ಶಿಕ್ಷಣ 
ಇಲಾಖೆಯ ವೌಕರರ ಮಾಹಿತಿಯನ್ನು 


ಪ್ರತ್ಯೇಕವಾಗಿ ನೀಡುವುದು; 


ಬೆಂಗಳೂರು ಆಯುಕ್ತಾಲಯ ವ್ಯಾಪ್ತಿಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಎಸ್‌.ಎಡಿ ಇಲಾಖೆಯ 


ನೌಕರರ ಪಟ್ಟಿಯನ್ನು ಅನುಬಂಧ-1ರಲ್ಲಿ ಲಗತ್ತಿಸಿದೆ 


ಮತ್ತು 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ 18 ನೌಕರರ 


ಪಟ್ಟಿಯನ್ನು ಅನುಬಂಧ-2ರಲ್ಲಿ ಲಗತ್ತಿಸಿದೆ. 


[ 


ಇ) | ಬೆಂಗಳೂರು ಆಯುಕ್ತಾಲಯ ವ್ಯಾಪ್ತಿಯಲ್ಲಿ 
ಪ್ರಸ್ತುತ ಖಾಲಿಯಿರುವ ಹುದ್ದೆಗಳ ಸಂಪೂರ್ಣ 
ಹುದ್ದೆವಾರು ಮಾಹಿತಿ ನೀಡುವುದು? 


ಬೆಂಗಳೂರು `: ' ಆಯುಕ್ತಾಲಯ ವ್ಯಾಪ್ತಿಯಲ್ಲಿ 
ಲೆಕ್ಕಾಧೀಕ್ಷರ ಹುದ್ದೆಗಳ ವಿವರ:- 
Ke [7] 
ಮಂಜೂರಾದ ಕರ್ತವ್ಯ ಖಾಲಿ ಇರುವ 
ಹುದ್ದೆಗಳು ನಿರ್ವಹಿಸುತ್ತಿರುವ ಹುದ್ದೆಗಳು 
ಹುದ್ದೆಗಳು 


37 


33 


ಖಾಲಿ 


fia) 
ಲಗತ್ತಿಸಿದೆ. 


ಪುಸ್ಸು; ಇರುವ 33 
ಹುದ್ದೆವಾರು ಮಾಹಿತಿಯನ್ನು ಅನುಬಂಧ-3ರಲ್ಲಿ 


ಲೆಕ್ಕಾಧೀಕ್ಷಕರ 
eh 


ಸಂಖ್ಯ ಇಡಿ 60 ಎಸ್‌ಟಿಬಿ 2020 


ಜ್‌ 


(ಪಥ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು 


s p ಅನುಬಂಧ-1 
$ೆ೦ಗಳೊರು ಆಯುಕ್ತಾಲಯ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಸ್‌ ಎ ಡಿ ಇಲಾಖೆಯ ಕ್ಯಾಧೀಕ್ಷಕರ 
ವಿವರ 


ಡಯಟ್‌, ತುಮಕೂರು ಜಿಲ್ಲೆ 


ಯಾನಂದ ಉಪನಿರ್ದೇಶಕರ ಕಛೇರಿ, (ಎಸ್‌ಎಸ್‌ಎ) ತುಮಕೂರು ಜಿಲ್ಲೆ 
ವಕುಮಾರ್‌ ಕೆ ವಿ ಡಯಟ್‌, ಮೈಸೂರು ಜಿಲ್ಲೆ | 
€ನಕ ಆರ್‌ ವಿ ಉಪನಿರ್ದೇಶಕರ ಕಛೇರಿ(ಆಡಳಿತ), ಮೈಸೂರು ಜಿಲ್ಲೆ 


9) 
3 
( 


NN 
[28 


€ಕೇಶ್‌ ಸಿಬಿ ಉಪನಿರ್ದೇಶಕರ ಕಛೇರಿ, (ಎಸ್‌ಎಸ್‌ಎ) ಹಾಸನ 


ಗಿಜಬ [ಉಪನಿರ್ದೇಶಕರ ಕಛೇರಿ, (ಎಸ್‌ಎಸ್‌ಎ) ದಾವಣಗೆರೆ 
ಸವಿತಕೆಜೆ 


| 
ಉಪನಿರ್ದೇಶಕರ ಕಛೇರಿ, (ಎಸ್‌ಎಸ್‌ಎ) ಕೋಲಾರ ಜಿಲ್ಲೆ 
ಪಾ 
ನರಗರಾವ ಎನ 
ರಿತೇಶ್‌ ಕುಮಾರ್‌ ಉಪನಿರ್ದೇಶಕರ ಕಛೇರಿ, (ಎಸ್‌ಎಸ್‌ಎ)ಚಾಮರಾಜನಗರಿ, ಜಿಲ್ಲೆ 
ನವನ್‌ ತ 


ನನ 


ಖಾ ಎಸ್‌ ಉಪನಿರ್ದೇಶಕರ ಕಛೇರಿ (ಎಸ್‌ಎಸ್‌ಎ) ಚಿತ್ರದುರ್ಗ ಜಿಕೆ: 


(ಅರು 
ಕರು (ಆಡಳಿತ) 


ಜಂಟಿ ನಿರ್ದೇಶ 
5 


ಅನುಬಂಧ-2 


್‌ 


eT 
ಎಂ. ಓ.ಲಕ್ಷ್ಮಿನಾರಾಯಣಮೂರ್ತಿ  |ಡಯಟ್‌, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ | 


ಸಿಟಿಇ ಮೈಸೂರು 4 
13|ಹೆಚ್‌. ಎನ್‌. ಪ್ರಸನ್ನಮೂರ್ತಿ ಉಪನಿರ್ದೇಶಕರ ಕಛೇರಿ (ಎಸ್‌ಎಸ್‌ಎ), ಮೈಸೂರು 


| 14|ಶರತ್‌.ಎನ್‌.ಆರ್‌ ಉಪನಿರ್ದೇಶಕರ ಕಛೇರಿ (ಆಡಳಿತ), ಹಾಸನ ಜಿಲ್ಲೆ 
| 15[ಎಎಸ್‌. ಮಂಜುನಾಥಸ್ವಾಮಿ ಉಪನಿರ್ದೇಶಕರ ಕಛೇರಿ (ಎಸ್‌ಎಸ್‌ಎ), ಮಂಡ್ಯ 


- 16| ಗೋವಿಂದರಾಜು. ಎಸ್‌. ಜೆ ಸಮಗ್ರ ಶಿಕ್ಷಣ ಕರ್ನಾಟಕ, ಬೆಂಗಳೂರು 
. ಎಂ. ದೇವರಾಜ್‌ 6 


y 


WS ನಿರ್ದೇಶಕರು (ಆಡಳಿತ) 
ಕಾ 


$ 


" ಅನುಬಂಧ-3 
ಲೆಕ್ಕಾಧೀಕ್ಲಕರ ಖಾಲಿ ಹುದ್ದೆ ಮಾಹಿತಿ 
"| ಸಂ |ಹುದ್ದೆ ಖಾಲಿ ಇರುವ ಕಛೇರಿ ವಿಳಾಸ k 


IR 


1ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ. ಬೆಂಗಳೂರು ಸ 


* 21ಕರ್ನಾಟಕ ಪಠ್ಯ ಪಸ್ತಕ ಸಂಘ (ರಿ) ಬೆಂಗಳೂರು 
'3| ಉಪನಿರ್ದೇಶಕರ ಕಛೇರಿ (ಆಡಳಿತ), ಬೆಂಗಳೂರು ದಕ್ಷಿಣ ಜಿಲ್ಲೆ 
4|ಉಪನಿರ್ದೇಶಕರ ಕಛೇರಿ (ಎಸ್‌ಎಸ್‌ಎ), ಬೆ೦ಗಳೂರು ದಕ್ಷಿಣ ಜಿಲ್ಲೆ 
5|ಉಪನಿರ್ದೇಶಕರ ಕಛೇರಿ, (ಆಡಳಿತ), ಚಿಕ್ಕಬಳ್ಳಾಪುರ ಜಿಲ್ಲೆ 
6| ಉಪನಿರ್ದೇಶಕರ ಕಛೇರಿ (ಎಸ್‌ಎಸ್‌ಎ). ಚಿಕ್ಕಬಳ್ಳಾಪುರ ಜಿಲ್ಲೆ 
7|ಡಯಟ್‌ ಚಿಕ್ಕಬಳ್ಳಾಪುರ 'ಜಿಲ್ಲೆ 
8| ಉಪನಿರ್ದೇಶಕರ ಕಛೇರಿ (ಆಡಳಿತ), ಚಿತ್ರದುರ್ಗ ಜಿಲ್ಲೆ 


9ನ ಚಿತ್ರದುರ್ಗ ಜಿಲ್ಲೆ 
10[ಉಪನಿರ್ದೇಶಕರ ಕಛೇರಿ (ಆಡಳಿತ), ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
Ny [ಉಪನಿರ್ದೇಶಕರ ಕಛೇರಿ (ಎಸ್‌ಎಸ್‌ಎ), ಗ್ರಾಮಾಂತರ ಜಿಲ್ಲೆ 
` 12ಉಪನಿರ್ದೇಶಕರ ಕಛೇರಿ (ಎಸ್‌ಎಸ್‌ಎ). ರಾಮನಗರ ಜಿಲ್ಲೆ. 
13] ಡಯಟ್‌ ರಾಮನಗರ ಜಿಲ್ಲೆ 
14 ಪಾರಲರ ಕಛೇರಿ (ಆಡಳಿತ). ಕೋಲಾರ ಜಿಲ್ಲೆ 
15| ಉಪನಿರ್ದೇಶಕರ ಕಛೇರಿ (ಆಡಳಿತ), ದಕ್ಷಿಣ ಕನ್ನಡ ಜಿಲ್ಲೆ 
16|ಉಪನಿರ್ದೇಶಕರ' ಕಛೇರಿ (ಎಸ್‌ಎಸ್‌ಎ), ದಕ್ಷಿಣ ಕನ್ನಡ ಜಿಲ್ಲೆ". 


17|ಸಿಟಿಇ ದಕ್ಷಣ ಕನ್ನಡ ಜಿಲ್ಲೆ 

18|ಡಯಟ್‌ ದಕ್ಷಿಣ ಕನ್ನಡ ಜಿಲ್ಲೆ 

19|ಡಯಟ್‌ ಕೊಡಗು ಜಿಲ್ಲೆ 

20[ಉಪನಿರ್ದೇಶಕರ ಕಛೇರಿ (ಆಡಳಿತ), ಕೊಡಗು ಜಿಲ್ಲೆ 


23 ಉಪನಿರ್ದೇಶಕರ ಕಛೇರಿ (ಆಡಳಿತ), ಉಡುಪಿ ಜಿಲ್ಲೆ 

24| ಉಪನಿರ್ದೇಶಕರ ಕಛೇರಿ (ಎಸ್‌ಎಸ್‌ಎ), ಉಡುಪಿ ಜಿಲ್ಲೆ . 
25|ಡೆಯಟ್‌ ಉಡುಪಿ ಜಿಲ್ಲೆ 

| 26] ಉಪನಿರ್ದೇಶಕರ ಕಛೇರಿ (ಆಡಳಿತ), ಹವಾ ಜಿಲ್ಲೆ 

| 27] ಉಪನಿರ್ದೇಶಕರ ಕಛೇರಿ (ಎಸ್‌ಎಸ್‌ಎ). ಮಧುಗಿರಿ ಜಿಲ್ಲೆ 
28| ಉಪನಿರ್ದೇಶಕರ ಕಛೇರಿ (ಎಸ್‌ಎಸ್‌ಎ), ಶಿವಮೊಗ್ಗ ಜಿಲ್ಲೆ 
29|ಡಯಟ್‌ ಶಿವಮೊಗ್ಗ ಜಿಲ್ಲೆ 

30| ಉಪನಿರ್ದೇಶಕರ ಕಛೇರಿ (ಆಡಳಿತ), ಚಿಕ್ಕಮಗಳೂರು ಜಿಲ್ಲೆ 
| 31[ ಉಪನಿರ್ದೇಶಕರ ಕಛೇರಿ (ಎಸ್‌ಎಸ್‌ಎ), ಚಿಕ್ಕಮಗಳೂರು ಜಿಲ್ಲೆ 
32[ಡಯಟ್‌ ಚಿಕ್ಕಮಗಳೂರು ಜಿಲ್ಲೆ 

33|ಉಪನಿರ್ದೇಶಕರ ಕಛೇರಿ (ಆಡಳಿತ), ಮಂಡ್ಯ Fe] 


AES 


(ಡಿಬಿ 


# 21| ಉಪನಿರ್ದೇಶಕರ ಕಛೇರಿ (ಎಸ್‌ಎಸ್‌ಎ). ಕೊಡಗು ಜಿಲ್ಲೆ 
22| ಡಯಟ್‌ ಹಾಸನ ಜಿಲ್ಲೆ 


ಜಂಟಿ ನಿದೇಶಕರು (ಆಡಳಿತ) 
Wp 


